ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 133 


ಸದಸ್ಯರ ಹೆಸರು 


ಶ್ರೀ ಪ್ರಕಾಶ್‌ ಕೆ ರಾಥೋಡ್‌ 


ಉತ್ತರಿಸಬೇಕಾದ ದಿನಾಂಕ 


21/09/2020 


#] UY) 


ಉತ್ತರಿಸಬೇಕಾದ ಸಚಿವರು 


ವೈದ್ಯಕೀಯ ಶಿಕ್ಷಣ ಸಚಿವರು 


ಕ್ರ.ಸಂ 


ಸ್ರಶ್ನೆಗಳು 


ಉತ್ತರಗಳು 


ಅ) 


ರಾಜ್ಯದಲ್ಲಿ ಸರ್ಕಾರಿ ವೈದ್ಯಕೀಯ 
ಕಾಲೇಜನ್ನು ಪ್ರಾರಂಭಿಸುವ 
ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ: (ವಿವರ 
ನೀಡುವುದು) 


ಆ) 


ಯಾವ 
ಸರ್ಕಾರಿ 
ಕಾಲೇಜನ್ನು 


ಇದಲ್ಲಿ, 
ಜಿಲ್ಲೆಗಳಲ್ಲಿ 
ವೈದ್ಯಕೀಯ 
ಪ್ರಾರಂಭಿಸಲು 
ಉದ್ದೇಶಿಸಲಾಗಿದೆ: 
ನೀಡುವುದು) 


ಯಾವ 


(ವಿವರ 


ಇ) 


ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ 
ವೈದ್ಯಕೀಯ ಕಾಲೇಜನ್ನು 
ಯಾವಾಗ 
ಪ್ರಾರಂಭಿಸಲಾಗುವುದು? (ವಿವರ 
ನೀಡುವುದು) 


ಕೇಂದ್ರ ಸರ್ಕಾರದ ಯೋಜನೆಯನ್ವಯ 
ಸರ್ಕಾರಿ/ಖಾಸಗಿ ವೈದ್ಯಕೀಯ ಕಾಲೇಜುಗಳಿರದ 
ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು 
ಪ್ರಾರಂಬಿಸಲು ಅವಕಾಶವಿದ್ದು, ಈ ಯೋಜನೆ ಅಡಿ 
ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಾಲು ಶೇ.40:60 ರ 
ಅನುಪಾತದಲ್ಲಿ ಒಟ್ಟು ರೂ.325.00 ಕೋಟಿಗಳ 
ಅನುದಾನ ಲಭ್ಯವಾಗಲಿದೆ. 


ಸದರಿ ಯೋಜನೆಯನ್ವಯ  ಖಾಸಗಿ/ಸರ್ಕಾರಿ 
ವೈದ್ಯಕೀಯ ಕಾಲೇಜುಗಳಿರದ ಜಿಲ್ಲೆಗಳಾದ ಹಾವೇರಿ, 
ಯಾದಗಿರಿ, ಚಿಕ್ಕಮಗಳೂರು ಹಾಗೂ ಚಿಕ್ಕಬಳ್ಳಾಪುರ 
ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು 
ಪ್ರಾರಂಭಿಸಲು ಈಗಾಗಲೇ ಕಮವಹಿಸಲಾಗಿದೆ. 

ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಖಾಸಗಿ 
ವೈದ್ಯಕೀಯ ಕಾಲೇಜು ಕಾರ್ಯ 
ನಿರ್ವಹಿಸುತ್ತಿರುವುದರಿಂದ ಈ  ಇನಜಿಲ್ಲೆಯಲ್ಲಿ 
ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸುವುದು ಕೇಂದ್ರ 
ಸರ್ಕಾರದ ಯೋಜನೆಯ ವ್ಯಾಪ್ತಿಗೆ ಒಳಪಡುವುದಿಲ್ಲ. 


ರಾಜ್ಯ ಸರ್ಕಾರದ ವತಿಯಿಂದ ಹೊಸ ವೈದ್ಯಕೀಯ 

ಕಾಲೇಜನ್ನು ಸ್ಥಾಪಿಸಲು ಅಂದಾಜು ರೂ.610.00 
ಕೋಟಿಗಳ ಅನಾವರ್ತಕ ವೆಚ್ಚ ಹಾಗೂ ವಾರ್ಷಿಕ 
ರೂ.6000 ಕೋಟಿಗಳ ಆವರ್ತಕ ವೆಚ್ಚದ ಅವಶ್ಯಕತೆ 
ಇರುತ್ತದೆ. 


ಪ್ರಸ್ತುತ ಅನುದಾನದ ಕೊರತೆಯ ಹಿನ್ನೆಲೆಯಲ್ಲಿ 
ರಾಜ್ಯ ಸರ್ಕಾರದ ವತಿಯಿಂದಲೇ ಪೂರ್ಣ ವೆಚ್ಚ 
ಭರಿಸಿ ಹೊಸ ವೈದ್ಯಕೀಯ ಕಾಲೇಜುಗಳನ್ನು 
ಸ್ಥಾಪಿಸುವ ಯಾವುದೇ ಪ್ರಸ್ತಾವನೆಗಳು ಸರ್ಕಾರದ 
ಪರಿಶೀಲನೆಯಲ್ಲಿರುವುದಿಲ್ಲ. 


ಸಂಖ್ಯೆ: ಎ೦ಇಡಿ 46೭ಎ೦ಎಂಸಿ 2020 


pec 
- | ಕ-ಸುಧಾಕರ್‌) 


ವೈದ್ಯಕೀಯ ಶಿಕ್ಷಣ ಸಚಿವರು 


